p File No. FD/141/ELQ/2021-EXCISE-FINANCE DEPT.SEC (Computer No. 640266) 
NOTE 2 (Attachment : LC 1234.pdf) 


ಕರ್ನಾಟಕ ವಿಧಾನ ಪರಿಷತ್ತು 


ಚುಕ್ಕೆ ಗುರುತಿಲ್ಲದ ಪಶ್ನೆ ಸಂಖ್ಯೆ | 1234 


ಮಾನ್ಯ ಸದಸ್ಯರ ಹೆಸರು ಶ್ರೀ ಎಂ. ನಾರಾಯಣಸ್ವಾಮಿ (ಸ್ಥಳೀಯ ಸಂಸ್ಥೆಗಳ ಕ್ಷೇತ್ರ 
ಉತ್ತರಿಸಬೇಕಾದ ದಿನಾಂಕ 23.12.2021 
ಉತ್ತರಿಸಬೇಕಾದವರು ಅಬಕಾರಿ ಸಚಿವರು 

ಪ್ರಶ್ನೆ ಉತ್ತರ 


ಅ) | ರಾಜ್ಯದ ವಿವಿಧ ಜಿಲ್ಲೆಯ ಹಳ್ಳಿಗಳಲ್ಲಿ ರಾಜ್ಯದ ಗ್ರಾಮೀಣ ಪ್ರದೇಶಗಳಲ್ಲಿ ಕೆಲವು ವ್ಯಕ್ತಿಗಳು 
ಮದ್ಯವನ್ನು ಅಕ್ರಮವಾಗಿ ಮಾರಾಟ | ಸ್ವಲಾಭಕ್ಕಾಗಿ ಅನಧಿಕೃತ ಸ್ಥಳಗಳಲ್ಲಿ ಅಕ್ರಮವಾಗಿ ಮದ್ಯ 
ಮಾಡುತ್ತಿರುವುದು ಸರ್ಕಾರದ ಗಮನಕ್ಕೆ ಮಾರಾಟ ಮಾಡುತ್ತಿರುವುದು ಸರ್ಕಾರದ ಗಮನಕ್ಕೆ 
ಬಂದಿದೆಯೇ; ಬಂದಿದ್ದಲ್ಲಿ, ಸರ್ಕಾರ ಬಂದಿರುತ್ತದೆ. 
ಯಾವ: ಕಮ ಕೈಗೊಂಡಿದೆ; ಅಕ್ರಮ ಮದ್ಯ ಮಾರಾಟವನ್ನು ತಡೆಗಟ್ಟಲು ವಲಯ 
ವ್ಯಾಪ್ತಿಯ ರೂಟ್‌ ಗಳಲ್ಲಿ ನಿರಂತರವಾಗಿ ಗಸ್ತು 
ನಡೆಸಲಾಗುತ್ತಿದೆ. ಸದರಿ ಗಸ್ತಿನ ಸಮಯದಲ್ಲಿ ಮತ್ತು ದೂರು 
ಸ್ಫೀಕೃತವಾದಲ್ಲಿ ಅಕ್ರಮವಾಗಿ ಮದ್ಯ ಮಾರಾಟ ಮಾಡುತ್ತಿರುವ 
ಸ್ಥಳಗಳ ಮೇಲೆ ದಾಳಿ ನಡೆಸಿ ಅಕ್ರಮಗಳು ಕಂಡು ಬಂದಲ್ಲಿ 
ಅಬಕಾರಿ ಕಾಯ್ದೆ ಮತ್ತು ನಿಯಮಗಳಾನುಸಾರ 
ಪ್ರಕರಣಗಳನ್ನು ದಾಖಲಿಸಲಾಗುತ್ತಿದೆ. ರಾಷ್ಟ್ರೀಯ ಮತ್ತು ರಾಜ 
ಹೆದ್ದಾರಿಗಳಲ್ಲಿ ನಿಯಮಿತವಾಗಿ ರಸ್ತೆಗಾವಲು ನಡೆಸಿ 
| ಸಂಶಯಾಸ್ಪಃ ವಾಹನಗಳನ್ನು ತಪಾಸಣೆಗೆ 
ಒಳಪಡಿಸಲಾಗುತ್ತಿದೆ. ಜಿಲ್ಲಾ ಮಟ್ಟದಲ್ಲಿ ಜಿಲ್ಲಾಧಿಕಾರಿಗಳ 
ಅಧ್ಯಕ್ಷತೆಯಲ್ಲಿ ಸ್ಥಾಯಿ ಸಮಿತಿ ಸಭೆಯನ್ನು ಏರ್ಪಡಿಸಿ ಇತರೆ 
ಇಲಾಖೆಗಳೊಂದಿಗೆ ಸಮನ್ವಯ ಸಾಧಿಸಿ ಅಕ್ರಮ ಹತ್ತಿಕ್ಕಲು 


ಖ 


ಕ್ರಮ ವಹಿಸುವ ಕುರಿತು ಪೊಲೀಸ್‌ ವರಿಷ್ಠಾಧಿಕಾರಿಗಳು ಮತ್ತು 
ಜಿಲಾ ಅರಣ್ಯ ಸಂರಕ್ಷಣಾಧಿಕಾರಿಗಳೊಂದಿಗೆ ಜಂಟಿ 


3 


ಕಾರ್ಯಚರಣೆ ನಡೆಸಲಾಗುತ್ತಿದೆ. ಕರ್ನಾಟಕ ಅಬಕಾರಿ ಕಾಯೆ 


4 


Generated from eOffice by GOPALAIAH K, FD-EXCISE MIN(GK). EXCISE MINISTER, FINANCE DEPT.SEC on 22/12/2021 1:52 AM 


File No. FD/141/ELQ/2021-EXCISE-FINANCE DEPT.SEC (Computer No. 640266) 


NOTE 2 (Attachment : LC 1234.pdf) 


1965 ರ ಕಲಂ 50 ರಂತೆ ಕಾರ್ಯವ್ಯಾಪ್ತಿಯಲ್ಲಿ ನಡೆಯುವ 
ಅಬಕಾರಿ ಅಕ್ರಮಗಳ ಕುರಿತು ಮಾಹಿತಿ ನೀಡಲು ತಿಳುವಳಿಕೆ 
ಪತ್ರ ಜಾರಿಗೊಳಿಸಲಾಗಿರುತ್ತದೆ. 


ದುಪುಟ್ಟು ಬೆಲೆಗೆ 
ಸರ್ಕಾರದ ಗಮ 
ಬಂದಿದ್ದ ಲ್ಲಿ, ಇದರ 


ಹಳ್ಳಿಗಳಲ್ಲಿ ಅಕ್ರಮವಾಗಿ 


ಯಾವ ಕ್ರಮ ಕೈಗೊಂಡಿದೆ; (ಸಂಪೂರ್ಣ 
ಮಾಹಿತಿ ನೀಡುವುದು) 


ಮಾಥುತ್ತಿರುವುದು 
ನಕ್ಕೆ ಬಂದಿದೆಯೇ; 
ವಿರುದ್ಧ ಸರ್ಕಾರ 


ಮದ್ಯವನ್ನು 


ಇಲಾಖೆಯಿಂದ ಮದ್ಯ ಮಾರಾಟಕ್ಕಾಗಿ ನೀಡಲಾಗುವ 
ಸನ್ನದುಗಳಿಂದ ಕೆಲವು ವ್ಯಕ್ತಿಗಳು ಮದ್ಯವನ್ನು ಖರೀದಿಸಿ 
ಸ್ಪಲಾಭಕ್ಕಾಗಿ ಗ್ರಾಮೀಣ ಪ್ರದೇಶಗಳಲ್ಲಿ ಅಕ್ರಮವಾಗಿ 
ಮದ್ಯವನ್ನು ಹೆಚ್ಚಿನ ಬೆಲೆಗೆ ಮಾರಾಟ ಮಾಡುತ್ತಿರುವುದು 
ಸರ್ಕಾರದ ಗಮನಕ್ಕೆ ಬಂದಿರುತ್ತದೆ. 


ಇಂತಹ ಅಕ್ರಮವನ್ನು ತಡೆಗಟ್ಟಲು ಕೃತ್ಯಗಳಲ್ಲ ತೊಡಗಿದ 
ವ್ಯಕ್ತಿಗಳನ್ನು ದಸ್ತಗಿರಿ ಮಾಡಿ ಅವರುಗಳ ವಿರುದ್ಧ ಅಬಕಾರಿ 
ಕಾಯ್ದೆಯನ್ವಯ ಮೊಕದ್ದಮೆಗಳನ್ನು ದಾಖಲು 
ಮಾಡಲಾಗುತಿದೆ. ಕಳೆದ ಮೂರು ವರ್ಷಗಳಲ್ಲಿ ದಾಖಲು 
ಮಾಡಲಾದ ಮೊಕದ್ದಮೆಗಳ ವಿವರ ಕೆಳಗಿನಂತಿದೆ; 


ಅಬಕಾರಿ ದಾಖಲಿಸಿದ ಪ್ರಕರಣಗಳು 


ಕಲಂ 15ಎ 


2019-20 3549 


2020-21 Pu 22299 


1 


2021-22 1206 10821 


(ನವಂಬರ್‌ 


ಅಂತ್ಯದವರೆಗೆ) 


ನಡೆಯುತ್ತಿದ್ದರೂ 


ವರುದ್ಧ ಸರ್ಕಾರ 


ಯಾವ ಕಾಲ 
ಕೈಗೊಳ್ಳಲಾಗುವುದು; 
ನೀಡುವುದು) 


ಹಳ್ಳಿಗಳಲ್ಲಿ ಮದ್ದ ಮಾರಾಟ 


ರಿ 
ಅದನ್ನು ತಡೆಯದೆ 


ಅದಕ್ಕೆ ಸಹಕರಿಸಿದ ಅಬಕಾರಿ ಅಧಿಕಾರಿಗಳ 


ಯಾವ ಕ್ರಮ 


ಕೈಗೊಳ್ಳಲಾಗಿದೆ; ಕ್ರಮ ಕೈಗೊಂಡಿಲ್ಲವೆಂದರೆ 


ಮಿತಿಯಲ್ಲಿ ಕ್ರಮ 
(ಸೂಕ್ತ ಮಾಹಿತಿ 


ಗ್ರಾಮೀಣ ಪ್ರದೇಶದಲ್ಲಿ ಅಕ್ರಮ ಮದ್ಯ ಮಾರಾಟವನ್ನು 
ಹತ್ತಿಕ್ಕಲು ಇಲಾಖೆಯ ಸಿಬ್ಬಂದಿಗಳು ಅವಿರತ ಶ್ರಮವಹಿಸಿ 
ಅಂತಹ ಕೃತ್ಯಗಳಲ್ಲಿ ತೊಡಗಿದ ವ್ಯಕ್ತಿಗಳ ವಿರುದ್ದ 
ನಿರ್ದಾಕ್ಷಿೀಕ್ಕಿವಾಗಿ ಕರ್ನಾಟಕ ಅಬಕಾರಿ ಕಾಯ್ದೆ ಅನ್ವಯ 
ಪ್ರಕರಣಗಳನ್ನು ದಾಖಲಿಸಿ ಕ್ರಮ ಕೈಗೊಳ್ಳಲಾಗುತ್ತಿದೆ. 


Generated from eOffice by GOPALAIAH K, FD-EXCISE MIN(GK}, E 


XCISE MINISTER, FINANCE DEPT.SEC on 22/12/2021 11:52 AM 


File No. FD/141/ELQ/2021-EXCISE-FINANCE DEPT.SEC (Computer No. 640266) 


NOTE 2 (Attachment : LC 1234.pdf) 


ಈ) | ಆಂದದ ಗಡಿ ಮತ್ತು ತಮಿಳುನಾಡಿನ ಗಡಿ 


ಹೊಂದಿಕೊಂಡಿರುವ ಜಿಲ್ಲೆಗಳಲ್ಲಿ ಹಲವು 
ಭಾಗಗಳಲ್ಲಿ ಅಕ್ರಮವಾಗಿ ಮದ್ಯ ಸಾಗಾಣೆ 
ನಡೆಯುತ್ತಿರುವುದು ಸರ್ಕಾರದ ಗಮನಕ್ಕೆ 
ಬಂದಿದೆಯೇ; ಬಂದಿದ್ದಲ್ಲಿ, ಇದಕ್ಕೆ 
ಸಹಕರಿಸುತ್ತಿರುವ ಅಬಕಾರಿ ಅಧಿಕಾರಿಗಳು 
ಕಣ್ಮುಚ್ಚಿ ಕುಳಿತಿದ್ದು, ಎಲ್ಲಾ ಅಕ್ರಮಗಳನ್ನು 
ತಡೆಯಲು ಸರ್ಕಾರ ಯಾವ ಕ್ರಮ 
ಕೈಗೊಂಡಿದೆ; ಯಾವ ಕಾಲ ಮಿತಿಯಲ್ಲಿ 
ಈ ಅಕ್ರಮಗಳನ್ನು ತಡೆಯಲು ಸರ್ಕಾರ 
ಕ್ರಮವಹಿಸುವುದು? 


ಆಇ 141 ಇಎಲ್‌ಕ್ಯೂ 2021 


ಆಂಧ್ರಪ್ರದೇಶ ಹಾಗೂ ತಮಿಳುನಾಡು ರಾಜ್ಯಗಳಲ್ಲಿ ಮದ್ಯ 
ಮಾರಾಟ ಬೆಲೆಯು ಕರ್ನಾಟಕ ರಾಜ್ಯಕ್ಕಿಂತ ಗಣನೀಯವಾಗಿ 
ಹೆಚ್ಚಿರುವುದರಿಂದ ರಾಜ್ಯದ ಗಡಿ ಭಾಗದಲ್ಲಿ ಮದ್ಯದ 


ಕಳ್ಳಸಾಗಾಣಿಕೆಯಾಗುತ್ತಿರುವುದು ಸರ್ಕಾರದ ಗಮನಕ್ಕೆ 
ಬಂದಿರುತ್ತದೆ. ಇಲಾಖೆಯ ಅಧಿಕಾರಿ ಸಿಬ್ಬಂದಿಯವರು 
ಅಂತರರಾಜ್ಯ ಮದ್ಯ ಕಳ್ಳಸಾಗಾಣಿಕೆಯನ್ನು ತಡೆಗಟ್ಟಲು 
ರಾಷ್ಟ್ರೀಯ ಮತ್ತು ರಾಜ್ಯ ಹೆದ್ದಾರಿಗಳಲ್ಲಿ ನಿಯಮಿತವಾಗಿ 
ರಸ್ಸೆಗಾವಲು ನಡೆಸಿ ಸಂಶಯಾಸ್ಪಃ ವಾಹನಗಳನ್ನು 


ತಪಾಸಣೆಗೆ ಒಳಪಡಿಸಿ ಅಕ್ರಮ ಕಂಡುಬಂದಲ್ಲಿ ದೋಷಿತರ 
ವಿರುದ್ದ ಕರ್ನಾಟಕ ಅಬಕಾರಿ ಕಾಯ್ದೆ ಅನ್ವಯ ಪ್ರಕರಣಗಳನ್ನು 
ದಾಖಲಿಸಿ ಕ್ರಮ ಕೈಗೊಳ್ಳುತ್ತಿದ್ದಾರೆ. 


(8. ಗೋಪಾಲಯ್ಯ) 
ಅಬಕಾರಿ ಸಚಿವರು 


6 


Generated from eOflice by GOPALAIAH K, FD-EXCISE MIN(GK), EXCISE MINISTER, FINANCE DEPT.SEC on 22/12/2021 1:52 AM 


